ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


WW hy 


ಖೆ ಸ 
ಪಶ್ನೆ ಸಂಖ್ಯೆ 


1229 
ಶ್ರೀ ರಿಜ್ಜಾನ್‌. ಅರ್ಷದ್‌ 
21-12-2018 


ತೀರುವಳಿ ಮಾಡಲಾಗಿದೆ; ಯಾವ ಆಸ್ತಿಯನ್ನು 


ಹಿಂದಕ್ಕೆ ಪಡೆಯಲಾಗಿದೆ; (ಆಸಿವಾರು, | ಅಂತ್ಯಕ್ಕೆ ರೂ. 219.24 ಕೋಟಿಗಳ ಅಸಲು ಮತ್ತು ರೂ. 44.37 
ವರ್ಷಾವಾರು ಬಡ್ಡಿಯೊಂದಿಗೆ ಮಾಹಿತಿ | ಕೋಟಿಗಳ ಬಡ್ಡಿಯನ್ನು ಪಾವತಿಸಲಾಗಿರುತ್ತದೆ. 
| ನೀಡುವುದು) ' 


ಉತ್ತೆರಿಸುವವರು ಉಪ ಮುಖ್ಯಮಂತ್ರಿಗಳು 
ಕಸೆ 

* ಪಕ್ಕಿ ಉತ್ತರ 

— 

ಅ) |ಕಳೆದ 10 ವರ್ಷಗಳಲ್ಲಿ "ಬೃಹತ್‌ ಬೆಂಗಳೂರು ಕಳೆದ 10 ವರ್ಷಗಳಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ 
ಮಹಾನಗರ ಪಾಲಿಕೆ ಯಾವ ಯಾವ ಆಸ್ತಿ | ಪಾಲಿಕೆಯಿಂದ . ಒಟ್ಟಾರೆ 2015-16ನೇ ಸಾಲಿನಲ್ಲಿ ವಿವಿಧ 
ಮತ್ತು ಕಟ್ಟಡಗಳನ್ನು ಅಡಮಾನ ಇರಿಸಲಾಗಿದೆ; ಬ್ಯಾಂಕ್‌ಗಳಿಂದ ಪಡೆದ ಸಾಲವನ್ನು ತೀರುವಳಿ ಮಾಡಲು ಕಡಿಮೆ 
(ಆಸ್ಲಿವಾರು ವರ್ಷವಾರು ವಿವರ | ಬಡ್ಡಿದರ ನೀಡಿದ ಹುಡ್ಕೋ ಸಂಸ್ಥೆಗೆ ಈ ಕೆಳಕಂಡ ಆಸ್ತಿಗಳನ್ನು 
ಒದಗಿಸುವುದು) ಅಡಮಾನ ಇರಿಸಲಾಗಿತ್ತು. 

1. ಕೆಂಪೇಗೌಡ ಮ್ಯೂಸಿಯಂ 
2. ಮೇಯೋ ಕಟ್ಟಡ 

3. ಮಲ್ಲೇಶ್ವರಂ ಮಾರುಕಟ್ಟೆ 
4. ಜಾನ್ಸನ್‌ ಮಾರುಕಟ್ಟಿ 

5. ರಾಜಾಜಿನಗರ ಕಾಂಫ್ಲೇಕ್ಸ್‌ 
6. ಬಿಬಿಎಂಪಿ ಸ್ಥಾಟರ್‌ ಹೌಸ್‌ 
7. ಕೆ.ಆರ್‌. ಮಾರುಕಟ್ಟೆ 

8. ದಾಸಪ್ಪ ಆಸ್ಪತ್ರೆ ಕಟ್ಟಡ 

9. ಪಬ್ಲಿಕ್‌ ಯುಟಿಲಿಟಿ ಕಟ್ಟಡ 
10. ಬಿಬಿಎಂಪಿ ಕಛೇರಿ ಕಟ್ಟಡ-ಪೂರ್ವ ವಲಯ 
1. ಕಲಾಸಿಪಾಳ್ಯ ಮಾರುಕಟ್ಟೆ 

ಆ) |ಈಸ್ತಿ 1 ಕಟ್ಟಡದ ಮಾರುಕಟ್ಟೆ ಬೆಲೆ ಎಷ್ಟು ಸ್ಪೇಟ್‌ ಬ್ಯಾಂಕ್‌ ಆಫ್‌ ಇಂಡಿಯಾದಲ್ಲಿ ಪಡೆದಿರುವ ರೂ. 871.67 
ಕೋರಿದ ಅಡಮಾನ ಮೊತ್ತವೆಷ್ಟು | ಕೋಟಿಗಳ ಸಾಲಕ್ಕೆ ಈ ಕೆಳಕಂಡ ಆಸ್ತಿಗಳ ಅಡಮಾನ 
ಪಡೆಯಲಾದ ಸಾಲವೆಷ್ಟು; ಎಲ್ಲಿ | ಮುಂದುವರೆಸಲಾಗಿರುತ್ತದೆ ಹಾಗೂ ಅವುಗಳ ಮಾರುಕಟ್ಟೆ ಬೆಲೆಯ 
ಅಡಮಾನವಿರಿಸಿದೆ; (ವಿವರ ನೀಡುವುದು) . ವವರ ಈ ಕೆಳಕಂಡಂತಿರುತ್ತದೆ. 

ಕ್ರಸಂ. ಅಸ್ಪಿಗಳ ವಿವರಗಳು (6. ಪ 3 4) 

1 ಕೆ.ಆರ್‌ ಮಾರುಕಟ್ಟಿ TT 880.47 
SN EAC TE] 

ರಾ 3. [ಪಬ್ಲಿಕ್‌ ಯುಟಿಲಿಟಿ ಕಟ್ಟಡ 173.37 

4 ಬಿಬಿಎಂಪಿ ಕಛೇರ ಕಟ್ಟಡ ಪಾರ್ವ] 728.50 

ವಲಯ | 

5. | ಕಲಾಸಿಪಾಳ್ಯ ಮಾರುಕಟ್ಟೆ” 24995 

ಒಟ್ಟು 1378.82 
T 7] 
ಇ) | ಅಡಮಾನ ಇರಿಸಿದ ಆಸ್ತಿಗಳಲ್ಲಿ ಎಷ್ಟು ಸಾಲ ಅಡಮಾನ ಮುಂದುವರೆಸಿದ 5 ಆಸ್ಸಿಗಳ ಮೇಲೆ ರೂ. 871.67 


ಕೋಟಿಗಳ ಸಾಲವನ್ನು ಪಡೆಯಲಾಗಿದ್ದು, ಪ್ರಸ್ತುತ : ನವೆಂಬರ್‌-2018ರ 


B. 


-2- 


ಈ) | ಅಡಮಾನವಿರುವ ಕಟ್ಟಡ ಮತ್ತು ಆಸ್ತಿಯನ್ನು 


ಬಿಡಿಸಲು ಚಿಂತನೆ ನಡೆದಿದೆಯೇ; ಇದ್ದಲ್ಲಿ 
ಕ್ರಮಗಳೇನು; (ವಿವರ ನೀಡುವುದು) 


2018-19ನೇ ಸಾಲಿನಲ್ಲಿ ಮರುಪಾವತಿ ಮಾಡಲಾದ ಸಾಲದ 
ಮೊತ್ತಕ್ಕೆ ಎದುರಾಗಿ ಒಂದು ಸ್ಥಿರಾಸ್ತಿಯನ್ನು ಹಿಂಪಡೆಯುವ ಪ್ರಕ್ರಿಯೆ 
ಚಾಲನೆಯಲ್ಲಿರುತ್ತದೆ. ಪಾಲಿಕೆಯು ವಿವಿಧ ಆದಾಯ ಮೂಲಗಳನ್ನು 
ಸಮರ್ಪಕವಾಗಿ “ಕ್ರೋಢೀಕರಿಸಿ, ಹಂತ ಹಂತವಾಗಿ ಅಡಮಾನವಿರುವ 
ಆಸ್ತಿಗಳನ್ನು ಹಿಂಪಡೆಯಲು ಕ್ರಮವಹಿಸಲಾಗುತ್ತಿದೆ. 


ಉ) | ಅಡಮಾನ ಇರಿಸಿದ ಆಸ್ತಿ / ಕಟ್ಟಡದಿಂದ 
ಬರುತ್ತಿರುವ ಮಾಹೆಯಾನ ಆದಾಯವೆಷ್ಟು? 
(ವಿವರ ನೀಡುವುದು) 


ಅಡಮಾನ ಇರಿಸಿರುವ ಕಟ್ಟಡಗಳಿಂದ ಬರುವ ಮಾಸಿಕ 
ವರಮಾನ ಈ ಕೆಳಕಂಡಂತೆ ಇರುತ್ತದೆ. 


ಕ್ರಸಂ. ವಿವರಗಳು ಮಾಸಿಕ ವರಮಾನ 

I (ರೂ.ಗಳಲ್ಲಿ) 

1. ಜಾನ್ಸನ್‌ ಮಾರುಕಟ್ಟ 12,446.00 

2. ಪಬ್ಲಿಕ್‌ ಯೂಟಿಲಿಟಿ ಬಿಲ್ಲಿಂಗ್‌ 4,219,121.00 

3. 18.ಆರ್‌. ಮಾರುಕಟ್ಟೆ 12,32,708.00 

ZF ರಾಜಾಜಿನಗರ ವಾಣಿಜ್ಯ 87,132.00 

ಸಂಕೀರ್ಣ 

5 ಮತ್ಸತ್ಸರರ ಮಾರುಕಷ್ಪ 28.320.0 

[ | ಕಲಾಸಿಪಾಳ್ಯ ಮಾರುಕಟ್ಟ 10,02,125.00 
ಒಟ್ಟು | 63,82,05800 


ಸಂಖ್ಯೆ ನಅಇ 610 ಎಂಎನ್‌ಜಿ 2018 


